ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾ೦ಕ: 15-03-2021 ಪುಶ್ನೆ ಸಂಖ್ಯೆ: 945(1325) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಅರವಿಂದ ಕುಮಾರ್‌ ಅರಳಿ(ವಿಧಾನಸಭೆಯಿಂದ ಚುನಾಯಿತರಾದವರು) 


ಉತ್ತರ ನೀಡಬೇಕಾದ ದಿನಾ೦ಕ: 15-03-2021 


ಉತ್ತರಿಸುವ ಸಚಿವರು: ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ 
ಸಚಿವರು 


ವಿಷಯ: ಬೀದರ್‌ ಜಿಲ್ಲೆಯ ಬ್ರಿಮ್ಸ ಆಸ್ಪತ್ರೆಯಲ್ಲಿ ಹುದ್ದೆಗಳ ಬಗ್ಗೆ 


(ಅ) ಬ್ರಿಮ್ಸ್‌ ವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆಯಲ್ಲಿ ಬೋಧಕರು, ಬೋಧಕೇತರ 
ಸಿಬ್ಬಂದಿ ಮತ್ತು ಗ್ರೂಪ್‌ ಡಿ ಗಳಿಗೆ ಭರ್ತಿ ಮಾಡಿರುವ ಹುದ್ದೆಗಳೆಷ್ಟು; ಖಾಲಿ ಇರುವ 
ಹುದೆಗಳು ಎಷ್ಟು; ಈ ಖಾಲಿ ಹುದ್ದೆಗಳನ್ನು ನೇಮಕ ಮಾಡುವುದು ಯಾವಾಗ; ಮಾಡಿದ್ದಲ್ಲಿ, 
ವಿವರ ನೀಡುವುದು; 


(ಆ) ಕಂಪ್ಯೂಟಿರ್‌ ಆಪರೇಟಿರ್‌ಗಳನ್ನು ಹೊರ ಗುತ್ತಿಗೆ ಮೂಲಕ ನೇಮಕಾತಿ 
ಮಾಡಲಾಗಿದೆಯೇ; (ಸಂಪೂರ್ಣವಾದ ವಿವರ ನೀಡುವುದು) 


(ಇ) 2019-20 ಹಾಗೂ 2020-21ರ ಸಾಲಿನಲ್ಲಿ ಬ್ರಿಮ್ಸ ವೈದ್ಯಕೀಯ ಕಾಲೇಜು ಹಾಗೂ 
ಆಸ್ಪತ್ರೆಯಲ್ಲಿ ಅಧಿಸೂಚನೆ ಹೊರಡಿಸಿರುವ ಟೆಂಡರ್‌ಗಳೆಷ್ಟು ಹಾಗೂ ಎಷ್ಟು ಕಾರ್ಯ 
ಆದೇಶಗಳನ್ನು ಹೊರಡಿಸಲಾಗಿದೆ; (ಸಂಪೂರ್ಣವಾದ ಮಾಹಿತಿಯುಳ್ಳ ಪ್ರತಿಗಳನ್ನು 
ಒದಗಿಸುವುದು) 


(ಈ) ಬ್ರಿಮ್‌ ಕಾಲೇಜಿನ ಅವ್ಯವಹಾರದ ತನಿಖೆ ಯಾವ ಹಂತದಲ್ಲಿದೆ; ಅವ್ಯವಹಾರ ಮಾಡಿದ 
ಸಿಬ್ಬಂದಿಗಳನ್ನು ಅಲ್ಲಿಯೇ ಮುಂದುವರಿಯಲು ಕಾರಣವೇನು? 


